ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 248(284) 

ಸದಸ್ಯರ ಹೆಸರು ಡಾ: ಜೈ ಮಾಲ ರಾಮಚಂದ್ರ(ನಾಮನಿರ್ದೇಶಸ ಹೊಂದಿದವರು) 
ಉತ್ತರಿಸುವ ದಿನಾಂಕ 04.03.2020 

'} ನ 

ಉತ್ತರಿಸುವ ಸಚಿವರು ಮಾನ್ಯ ಮುಜರಾಯಿ ಮೀನುಗಾರಿಕೆ ಹಾಗೂ ಬಂದರು ಮತ್ತು 

ಒಳನಾಡು ಜಲಸಾರಿಗೆ ಸಚಿವರು 

L. A 

ಕ್ರ ಪ್ರಶ್ನೆ ಉತ್ತರ 


ಬಂದರುಗಳ ಸಂಖ್ಯೆ ಎಷ್ಟು: 


ಸಂ 
ಅ) | ರಾಜ್ಯ ಸರ್ಕಾರದ ಅಧೀನದಲ್ಲಿರುವ | `ರಾಜ್ಯ ಸರ್ಕಾರದ ಅಧೀನದಲ್ಲಿ 12 ಕರು ಬಂದರುಗಳಿವೆ. 


1)ಕಾರವಾರ 2)ಬೇಲೇಕೇರಿ 3)ಠಕದಡಿ 4)ಪಾವಿನಕುರ್ವೆ 
5)ಹೊನ್ನಾವರ 6)ಮಂಕ 7)ಭಟೈಳ 8)ಕುಂದಾಪುರ 
9)ಹಂಗಾರಕಟ್ಯಾ 10)ಮಲ್ಪೆ 11)ಪಡುಬಿದ್ರಿ 

12)ಹಳೇ ಮಂಗಳೂರು ಬಂದರು. 


ಆ) | ಮಂಗಳೂರಿನ ಪಣಂಬೂರು ` ಯೋಜನೆಯು 
ಯಾವ ವರ್ಷದಲ್ಲಿ ಪ್ರಾರಂಭಗೊಂಡಿತ್ತು: 


ನವಮಂಗಳೂರು" ಬಂದರು `` ಕೇಂದ್ರ ಸರ್ಕಾರದ ನೌಕಾಯಾನ | 
ಮಂತ್ರಾಲಯದ ಅಧೀನದಲ್ಲಿ ಬರುತ್ತದೆ. 


ಎಷ್ಟು: (ಸಂಪೂರ್ಣ ವಿವರ ನೀಡುವುದು). 


sl. 
ಇ) | ಕಳೆದ 3 ವರ್ಷಗಳಿಂದ ರಾಜ್ಯ ಸರ್ಕಾರಕ್ಕೆ 
ಈ ಬಂದರುಗಳಿಂದ ಬಂದಿರುವ ಆದಾಯ 


ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 12 ಕಿರು 
ಬಂದರುಗಳಲ್ಲಿ ಕಳೆದ 3 ವರ್ಷಗಳಲ್ಲಿ ಗಳಿಸಿದ ಆದಾಯದ 
ವಿವರಗಳು ಈ ಕೆಳಗಿನಂತಿವೆ. 


ಕ್ರ.ಸಂ. ವರ್ಷ ಆದಾಯ 
(ರೂ. ಲಕ್ಸಗಳಲ್ಲಿ) 


A 2016-17 | 1526.25 
2. | 2017-18 1717.42 
3. [2018-19] 222969 | 


ಘು 


ಉನ್ನತೀಕರಿಸಿ ರಾಜ್ಯಕ್ಕೆ 
ಮಂಗಳೂರು ಬಂದರನ್ನು 


ಯೋಜನೆಗಳಾವುವು? 


ಈ) | ಪ್ರಸುತ ಇರುವ `` ಬಂದರುಗಳನ್ನು 


ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳುವಲ್ಲಿ 
ಸರ್ಕಾರವು ಹಮ್ಮಿಕೊಂಡಿರುವ 


ಕರ್ನಾಪಕ ರಾಜ್ಯದ ಕರು ಬಂದರುಗಳ ಪೈಕಿ ಒಂದಾದ ಹಳೇ 
ಮಂಗಳೂರು ಬಂದರಿನಲ್ಲಿ ಭದ್ರತಾ ಸಿವಿಲ್‌ ಕಾಮಗಾರಿಗಳು, 
ಹೂಳೆತ್ತುವ ಕಾಮಗಾರಿಗಳು ಹಾಗೂ ಇತರೆ ಮೂಲಭೂತ 
ಸೌಕರ್ಯಗಳನ್ನು ಒದಗಿಸುವ ಕಾಮಗಾರಿಯನ್ನು ಕೈಗೊಳ್ಳಲಾಗಿರುತ್ತದೆ. 
ಇದರ ಜೊತೆ ಈ ಬಂದರಿನ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ 
ಸಾಗರಮಾಲ ಯೋಜನೆಯಡಿ ಈ ಕೆಳಗಿನ 2 ಕಾಮಗಾರಿಗಳು 
ಮಂಜೂರಾಗಿರುತ್ತವೆ. 
1. 350 ಮೀಟಿರ್‌ ಉದ್ದದ ಕೋಸ್ಕಲ್‌ ಬರ್ತ್‌ ನಿರ್ಮಾಣ ಕಾಮಗಾರಿ, 
ಅಂದಾಜು ಮೊತ್ತ ರೂ.6500 ಲಕ್ಕ 

ಈ ಕಾಮಗಾರಿಯ ಟೆಂಡರ್‌ ಪ್ರಕ್ರಿಯೆಯು ಪ್ರಗತಿಯಲ್ಲಿದ್ದು, 
ಪ್ರಸ್ತುತ ತಾಂತ್ರಿಕ ಬಿಡ್ಡನ್ನು ಮುಖ್ಯ ಇಂಜಿನೀಯರ್‌, ಸಂಪರ್ಕ ಮತ್ತು 
ಕಟ್ಟಡ (ಉತ್ತರ), ಧಾರವಾಡ ಇವರಿಗೆ ದಿನಾಂಕ:27.02.2020 ರಂದು 
ಅಧೀಕ್ನಕ ಇಂಜಿನೀಯರ್‌ ಇವರು ಸಲ್ಲಿಸಿರುತ್ತಾರೆ. ಈ ಕಾಮಗಾರಿಗೆ 
ಸಿಆರ್‌ರುಡ್‌ ಅನುಮತಿಯು ದಿನಾಂಕ:30.11.2019 ರಂದು 
ಪ್ರಾಪ್ತವಾಗಿದ್ದು, ಪರಿಸರ ಇಲಾಖೆಯ ಮತ್ತು ಮಾಲಿನ್ಯ ನಿಯಂತ್ರಣ 
ಮಂಡಳಿಯ  ನಿರಾಕ್ಟೇಪಣಾ ಪತ್ರ ಪಡೆಯುವ ಪ್ರಕ್ರಿಯೆಯು 
ಪ್ರಗತಿಯಲ್ಲಿರುತ್ತದೆ. ಪರಿಸರ ಇಲಾಖೆಯ ಸಮಿತಿಯ (SEIAA) 
ಸಭೆಯು ದಿನಾಂಕ:03.01.2020 ರಂದು ಜರುಗಿದ್ದು, ಸಭೌಯ 
ನಡವಳಿಯನ್ನು ನಿರೀಕ್ಷಿಸಲಾಗಿದೆ. ಮುಂದುವರಿದು, ಮಾಲಿನ್ಯ 
ನಿಯಂತ್ರಣ ಮಂಡಳಿಯ ನಿರಾಕ್ಟೇಪಣಾ ಪತ್ರ ಪಡೆಯುವ ಪ್ರಕ್ರಿಯೆಯು 
ಪ್ರಗತಿಯಲ್ಲಿದೆ. 


2. ಬೆಂಗ್ರೆ ಬದಿಯಲ್ಲಿ ಕ್ಯಾಪಿಟಲ್‌ ಡ್ರೆಜಿಂ್‌ ಕಾಮಗಾರಿ ಅಂದಾಜು 
ಮೊತ್ತ ರೂ.2900 ಲಕ್ಷ 


ಈ ಕಾಮಗಾರಿಯ ಟೆಂಡರ್‌ ಪ್ರಕ್ರಿಯೆಯು ಪ್ರಗತಿಯಲ್ಲಿದ್ದು, 
ಪ್ರಸ್ತುತ ತಾಂತ್ರಿಕ ಬಿಡ್ಡನ್ನು ಮುಖ್ಯ ಇಂಜಿನೀಯರ್‌, ಸಂಪರ್ಕ ಮತ್ತು 
ಕಟ್ಟಿಡ (ಉತ್ತರ), ಧಾರವಾಡ ಇವರಿಗೆ ದಿನಾಂಕ:27.02.2020 ರಂದು 
ಅಧೀಕ್ಷಕ ಇಂಜಿನೀಯರ್‌ ಇವರು ಸಲ್ಲಿಸಿರುತ್ತಾರೆ. ಈ ಕಾಮಗಾರಿಗೆ 
ಸಿಆರ್‌ರುಡ್‌ ಅನುಮತಿಯು ದಿನಾಂಕ:30.11.2019 ರಂದು 
ಪ್ರಾಪ್ತವಾಗಿದ್ದು, ಪರಿಸರ ಇಲಾಖೆಯ ಮತ್ತು ಮಾಲಿನ್ಯ ನಿಯಂತ್ರಣ 
ಮಂಡಳಿಯ ನಿರಾಕ್ಷೇಪಣಾ ಪತ್ರ ಪಡೆಯುವ ಪ್ರಕ್ರಿಯೆಯು 


ಪ್ರಗತಿಯಲ್ಲಿರುತ್ತದೆ. ಪರಿಸರ ಇಲಾಖೆಯ ಸಮಿತಿಯ (SEIAA) 
ಸಭೆಯು ದಿನಾಂಕ:03.01.2020 ರಂದು ಜರುಗಿದ್ದು, ಸಭೆಯ 
ನಡವಳಿಯನ್ನು  ನಿರೀಕ್ಟಿಸಲಾಗಿದೆ. ಮುಂದುವರಿದು, ಮಾಲಿನ್ಯ 
ನಿಯಂತ್ರಣ ಮಂಡಳಿಯ ನಿರಾಕ್ಟೇಪಣಾ ಪತ್ರ ಪಡೆಯುವ ಪ್ರಕ್ರಿಯೆಯು 
ಪ್ರಗತಿಯಲ್ಲಿದೆ. 


(ಲೋಇ 28 ಪಿಎಸ್‌ಪಿ 2020) 


(ರೋಟ್‌ ಶೌನಿಹಿಸ ಪೂಜಾರಿ) 
ಮಾನ್ಯ ಮುಜರಾಯಿ, ಮೀನುಗಾರಿಕೆ ಹಾಗೂ ಬಂದರು 


ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


